ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಕೇಂದ್ರ ಮಹಾತ್ಸಾಕಾ೦ಕ್ಷೆಯ ಜಿಲ್ಲೆಗಳ ಅಬಿವೃದ್ಧಿ ಬಗ್ಗೆ 


ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) - 
1213 (1515) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ: 


(ಅ) ಕೇ೦ದ್ರ ಸರ್ಕಾರದ ಮಹಾತ್ವಾಕಾಂಕ್ಷೆಯ ಜಿಲ್ಲೆಗಳ (೦ರಿ।ಡಿಚಿಣಃಂಟಿಚಿಟಿ ಆ।ಃ:ಣಡಿ।ಛಿಣ) 
ಯೋಜನೆಯಡಿ ರಾಜ್ಯದಲ್ಲಿ ಶೈಕ್ಷಣಿಕ, ಆರೋಗ್ಯ ರಕ್ಷಣೆ ((ಊೋಚಿಟಣಗ ಅಚಿಡೀ) ಮತ್ತು ಮೂಲಭೂತ 
ಸೌಕರ್ಯ (ಟಿಜಿಡಿಚಿsಣಡಿಟಭಿಣಟಡೀ) ಕಲ್ಪಿಸುವ ಅಬಿವೃದ್ಧಿ ಕಾಮಗಾರಿಗಳಿಗೆ ಗುರುತಿಸಿರುವ ರಾಜ್ಯದ 
ಹಿಂದುಳಿದ ಜಿಲ್ಲೆಗಳು ಯಾವುವು; 


(ಆ) ರಾಜ್ಯದಲ್ಲಿ ಈ ಯೋಜನೆಯಡಿ ಆಯ್ಕೆಯಾಗಿರುವ ಜಿಲ್ಲೆಗಳು ಯಾವುವು; (ಪೂರ್ಣ ವಿವರ 
ನೀಡುವುದು) 


(ಇ) ಈ ಯೋಜನೆಯಡಿ ಆಯ್ದ ಜಿಲ್ಲೆಯಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳು ಯಾವುವು; ಈ 
ಕಾಮಗಾರಿಗಳಿಗೆ ಒದಗಿಸಿರುವ ಅನುದಾನವೆಷ್ಟು ; ಈ ಕಾಮಗಾರಿಗಳ ಪ್ರಗತಿ ಒಳಗೊಂಡಂತೆ ಸಂಪೂರ್ಣ 
ಮಾಹಿತಿ ನೀಡುವುದು ? 


